ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಗುರುವಾರ, ದಿನಾಂಕ : 24 ನೇ ಸೆಪ್ಟೆಂಬರ್‌, 2020 


ಬೀದರ್‌ ಜಿಲ್ಲೆಯಲ್ಲಿ ಕ್ಯಾನಲ್‌ ಮಾಡುವ ಕುರಿತು 
ಡಾ| [ಚಂದ್ರಶೇಖರ್‌ ಬಿ. ಪಾಟೀಲ್‌(ಪದವೀಧರರ ಕ್ಷೇತ್ರ) - 
438 (523) ಮಾನ್ಯ ಜಲಸಂಪನ್ಮೂಲ ಸಚಿವರು ಈ ವಿಷಯವನ್ನು ದಯವಿಟ್ಟು ತಿಳಿಸುವರೆ - 


ಬೀದರ್‌ ಜಿಲ್ಲೆಯ ಅತಿವಾಳ ಏತನೀರಾವರಿ ಯೋಜನೆಯಿಂದ ಮರ್ಪಲ ಗ್ರಾಮದವರೆಗೆ ನೀರು ಪೂರೈಸಲು ಕ್ಯಾನಲ್‌ ಮಾಡುವ 
ಉದ್ದೇಶ ಸರ್ಕಾರದ ಮುಂದಿದೆಯೇ? 


